| (ಪದವೀಧರರ ಕ್ಷೇತ್ರದಿಂದ ಚುನಾಯಿತರಾದವರು) 
| ಉತ್ತರಿಸುವ ಸಚಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕರ್ನಾಟಕ ವಿಧಾನ ಪರಿಪತು 


ಸಂ. 


ಅ |ರಾಜ್ಯದಲ್ಲಿ 


ಇರುವ ಹಿಂದುಳಿದ | ಸರ್ಕಾರದ ಆದೇಶ ಸಂಖ್ಯೆ: ಸಕಇ 225 ಬಿಸಿಎ 2000 


ವರ್ಗಗಳಾವುವು; ಇವುಗಳಡಿ ಬರುವ | ದಿನಾಂಕ: 30.03.2002 ರಲ್ಲಿ ಹಿಂದುಳಿದ ವರ್ಗಗಳನ್ನು 


ಜಾತಿಗಳು 


ಯಾವುವು; ಇವುಗಳನ್ನು | ಪ್ರವರ್ಗ-। ಪ್ರವರ್ಗ- ॥(ಎ), ಪುವರ್ಗ- (ಬಿ, ಪುವರ್ಗ- 


ಯಾವ ರೀತಿ ವರ್ಗೀಕರಿಸಲಾಗಿದೆ; | (ಎ) ಮತ್ತು ಪ್ರುವರ್ಗ-।॥(ಬಿ) ಎಂದು 
(ವಿವರವಾದ ಮಾಹಿತಿ ನೀಡುವುದು) ವರ್ಗೀಕರಿಸಲಾಗಿದೆ. 


(ಆದೇಶದ ಪ್ರತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ) 


ಆ | ಜಿನ್ನಪ್ಪರೆಡ್ಡಿ 
ಯಾವಾಗ 


ಆಯೋಗವನ್ನು | ನ್ಯಾಯಮೂರ್ತಿ ಒ ಜಿನ್ನಪ್ಪರೆಡ್ಲ್ಡಿ ಆಯೋಗವು 
ನೇಮಿಸಲಾಯಿತು; ಈ | ದಿನಾ೦ಕ: 09.05.1988 ರಿಂದ ದಿನಾ೦ಕ:07.04.1990ರ 


ಆಯೋಗದ ಮುಖ್ಯಾಂಶಗಳೇನು; ಅವಧಿಯವರೆಗೆ ಕಾರ್ಯನಿರ್ಪಹಿಸಿರುತ್ತದೆ. 


ನ್ಯಾಯಮೂರ್ತಿ ಓ. ಜಿನ್ನಪ್ಪರೆಡ್ಲ್ಡಿ ಆಯೋಗವು 
ಸರ್ಕಾರಕ್ಕೆ ಸಲ್ಲಿಸಿದ ವರದಿಯು ಪ್ರಮುಖವಾಗಿ ಈ 
ಕೆಳಕಂಡ ಅಂಶಗಳನ್ನು ಒಳಗೊಂಡಿರುತ್ತದೆ. 


ಜನಸಂಖ್ಯೆಯಲ್ಲಿ ವಿವಿಧ ಜಾತಿಗಳ ಸಂಖ್ಯೆ, ರಾಜಕೀಯ 
ಪ್ರಾತಿನಿಧ್ಯ, ಜಾತಿ ಮತ್ತು ಧರ್ಮವಾರು 
ಅವಿದ್ಯಾವಂತರ ಸಂಖ್ಯೆ, ಜಾತಿವಾರು ಭೂ ಒಡೆತನ, 
ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಉತ್ತೀರ್ಣರಾದವರ ಸಂಖ್ಯೆ, 
ವಾರ್ಜಿಕ ವರಮಾನ, ವೈಧ್ಯಕೀಯ, ಇಂಜಿನಿಯರ್‌, 
ಸ್ನಾತಕೋತ್ತರ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿನ 
ಪ್ರವೇಶ: ಮಹಿಳಾ ಉದ್ಯೋಗಿಗಳ ವಿವರ ಮತ್ತು 
ಸಮಾಜದಲ್ಲಿನ ಜಾತಿ ಶ್ರೇಣಿ ಇವುಗಳನ್ನು 
ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಅಂಶಗಳೆಂದು 


| ಪರಿಗಣಿಸಲಾಗಿದೆ. 

ಇ |08C Certificate ಅಂದರೇನು; ಈ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಲ್ಪಡುವ ಶಿಕ್ಷಣ 
ಪ್ರಮಾಣ ಪತ್ರವನ್ನು ಪಡೆಯಲು | ಸಂಸ್ಥೆಗಳಲ್ಲಿ ಪ್ರವೇಶಾವಕಾಶ ಮತ್ತು 
ಇರುವ ಮಾನದಂಡಗಳೇನು; ಉದಬ್ಯೋಗಾವಕಾಶಕ್ಕ ಸಂಬಂಧಿಸಿದಂತೆ, ಇತರೆ 


ಹಿಂದುಳಿದ ವರ್ಗಗಳಿಗೆ ಶೇಕಡ ೭27 ರಷ್ಟು 
ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. 


ಇತರೆ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರವನ್ನು 
(OBC Certificate) ಪಡೆಯಲು ಇರುವ ಮಾನದಂಡಗಳ 
ಕುರಿತ ಮಾಹಿತಿಯು Ministry of Social Justice and 
Empowerment, Govt. Of India, New Delhi ಇವರ 
ಕಾರ್ಯವ್ಯಾಪ್ತಿಗೆ ಬರುತ್ತದೆ. 


